ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


583 
ಶೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು). 
05-02-2021, 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕಸಂ ಪ್‌ = ಉತ್ತರ 
(ಅ) ರಾಜ್ಯದಲ್ಲಿರುವೆ ಗ್ರಾಮ ಪಂಚಾಯಿತಿಗಳ | ಪ್ರಸ್ತುತ ರಾಜ್ಯದಲ್ಲಿರುವ ಗ್ರಾಮ ಪೆಂಚಾಯತಿಗಳ ಸಂಖ್ಯೆ:6011 
ಸಂಖ್ಯೆ ಎಷ್ಟು ' 4 
he ಕಳೆದ್‌ ಮೂರು (018-9, pT ಮೂರು (2018-19, 2019-20 ಮತ್ತು 2020-21) 
ಮತ್ತು 2020-2) ವರ್ಷಗಳಿಂದ ವರ್ಷಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ವಿವಿಧ 
ಗ್ರಾಮ ಪಂಚಾಯಿತಿಗಳಿಗೆ ವಿವಿಧ | ಯೋಜನೆಯಡಿಯಲ್ಲಿ ಬಿಡುಗಡೆಯಾಗಿರುವ ಅನುದಾನ ಮತ್ತು 
ಯೋಜನೆಯಡಿಯಲ್ಲಿ ಬಳಕೆಯಾಗಿರುವ ಅನುದಾನದ ಜಿಲ್ಲಾವಾರು ವಿವರಗಳನ್ನು 
ಬಿಡುಗಡೆಯಾಗಿರುವ ಅನುದಾನ ಎಷ್ಟು | ಅನುಬಂಧ-! ರಲ್ಲಿ ನೀಡಿದೆ. 
ಬಳಕೆಯಾಗಿರುವ ಅನುದಾನ "ಎಷ್ಟು; 
(ಜಿಲ್ಲಾವಾರು ಮಾಹಿತಿಯನ್ನು 
ನೀಡುವುದು) 
(ಇ) [ಗಾಮ ಪಂಚಾಯಿತಿಗಳು ಅನುದಾನದ | ಬಂದಿಲ್ಲ. 
ಕೊರತೆಯಿಂದ ಗ್ರಾಮಗಳ ಅಭಿವೃದ್ಧಿಗೆ 
ಹೆಚ್ಚು ಒತ್ತುಕೊಡದೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು; 
(ಈ) [ರಾಜ್ಯದ ಎಷ್ಟು ಗ್ರಾಮ [ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ ಪೆಂಜಾಯತಿ`ಅಭಿವೃದ್ಧಿ 
| ಪಂಚಾಯಿತಿಗಳಲ್ಲಿ ಸಿಬ್ಬಂದಿಯ! ಅಧಿಕಾರಿ ವೃಂದದಲ್ಲಿ 746, ಗ್ರಾಮ ಪಂಚಾಯತಿ ಕಾರ್ಯದಶಿನ 
ಕೊರತೆಯಿದೆ; ಸಿಬ್ಬಂದಿ ನೇಮಕಾತಿಗೆ ಗೇಡ್‌- ವೃಂಡದಲ್ಲಿ 300, ಗ್ರಾಮ ಪಂಚಾಯತಿ' ಕಾರ್ಯದರ್ಶಿ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? | ಗೇಡ್‌-2 ವೃಂದದಲ್ಲಿ 749 ಮತ್ತು ದ್ವಿಶೀಯ ದರ್ಜೆ ಲೆಕ್ಕ 


(ವಿವರವನ್ನು ನೀಡುವುದು) 


ಸಹಾಯಕ ವೃಂದದಲ್ಲಿ 505 ಹುದ್ದೆಗಳು ಖಾಲಿ ಇರುತ್ತವೆ. 


ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವೃಂದಕ್ಕೆ ಜಿಲ್ಲಾ 
ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ನೇಮಕಾತಿ ಪ್ರಾಧಿಕಾರ ಆಗಿದ್ದು ಗ್ರಾಮ ಪಂಚಾಯತಿ 
ಕಾರ್ಯದರ್ಶಿ ಗೇಡ್‌-! ವೃಂದದ ಅರ್ಹ ನೌಕರರು 


ಲಭ್ಯವಾದಂತೆ . ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ 
ಮುಂಬಡ್ತಿ ಮೂಲಕ ಭರ್ತಿ ಮಾಡಲು ಮತ್ತು ಗ್ರಾಮ 
ಪಂಚಾಯಿತಿ ಕಾರ್ಯದರ್ಶಿ ಗೇಡ್‌-! ಮತ್ತು ಗೇಡ್‌-2 


ವೃಂದಕ್ಕೆ ಜಿಲ್ಲಾ ಪಂಚಾಯಿತಿಗಳ ಉಪ ಕಾರ್ಯದರ್ಶಿ 
(ಅಭಿವೃದ್ಧಿ) ರವರು ನೇಮಕಾತಿ ಪ್ರಾಧಿಕಾರ ಆಗಿದ್ದು ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್‌-2 ವೃಂದದ ಅರ್ಹ 
ನೌಕರರು ಲಭ್ಯವಾದಂತೆ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ 
ಮೇಲೆ ಮುಂಬಡ್ತಿ ಮೂಲಕ ಭರ್ತಿ ಮಾಡಲು ಸರ್ಕಾರದಿಂದ 


ನನ್ನ್‌ ಜಕ್ಲಾ ಸಾಜಾಡತಗ ಮಪ ಸಾರ್ಮನಿರ್ವಾಘ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ವೃಂದದ 
ಹೈದರಾಬಾದ್‌ ಕರ್ನಾಟಕ ಪ್ರದೇಶವನ್ನು ಹೊರತುಪಡಿಸಿದ 263 
ಹುದ್ದೆಗಳು ಮತ್ತು ಹೈದರಾಬಾದ್‌ ಕರ್ನಾಟಕ ಪ್ರದೇಶದ 80 
ಹುದ್ದೆಗಳು ಸೇರಿದಂತೆ ಒಟ್ಟು 343 ಹುದ್ದೆಗಳಿಗೆ ನೇರ 
ನೇಮಕಾತಿ ಮಾಡಲು ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 
ವೃಂದದ ಹೈದರಾಬಾದ್‌ ಕರ್ನಾಟಕ ಪ್ರದೇಶವನ್ನು 
ಹೊರತುಪಡಿಸಿದ: 55 ಹುದ್ದೆಗಳು ಮತ್ತು ಹೈದರಾಬಾದ್‌ 
ಕರ್ನಾಟಕ ಪ್ರದೇಶದ 103 ಹುದ್ದೆಗಳು ಸೇರಿದಂತೆ ಒಟ್ಟು 158 
ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಉದ್ದೇಶಿಸಲಾಗಿತ್ತು. 


ಪ್ರಸ್ತುತ ಆರ್ಥಿಕ ಇಲಾಖೆಯು ಸುತ್ತೋಲೆ 
ಸಂಖ್ಯೆೇಅಇ:03:ಬಿಇಎಂ:2020 ದಿನಾಂಕ:06-07-2020 ರಲ್ಲಿ 
ಕೋವಿಡ್‌-19 ನಿಂದಾಗಿ ಉಂಟಾಗಿರುವ ರಾಜ್ಯದ ಆರ್ಥಿಕ | 
ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ 2020-21 ನೇ 
ಸಾಲಿನಲ್ಲಿ ಯಾವುದೇ ನೇರ: ನೇಮಕಾತಿ ಹುದ್ದೆಗಳನ್ನು ಭರ್ತಿ 
ಮಾಡುವುದನ್ನು ತಡೆಹಿಡಿಯುವಂತೆ ನಿರ್ದೇಶನ 
ನೀಡಿರುವುದರಿಂದ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌- 
2 ಹುದ್ದೆಗೆ ನೇಮಕಾತಿ ಮಾಡುವುದನ್ನು ತಡೆಹಿಡಿಯಲಾಗಿದೆ. 


ಮುಂದೆ ಆರ್ಥಿಕ ಇಲಾಖೆಯು ಹೊರಡಿಸುವ ಆದೇಶದಂತೆ 
ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ಮತ್ತು ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕ ವೃಂದದ ಹುದ್ದೆಗಳನ್ನು ವೃಂದ ಮತ್ತು 
ನೇಮಕಾತಿ ನಿಯಮಗಳ ಅನುಸಾರ ಗ್ರಾಮ ಪಂಚಾಯತಿ 
ನೌಕರರಿಂದ ಆಯ್ಕೆ ಮೂಲಕ ನೇರ ನೇಮಕಾತಿ ಮಾಡಲು 
ಎಲ್ಲಾ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡಲು ಕ್ರಮ ವಹಿಸಲಾಗುವುದು. 


—) 


ಗ್ರಾಮೀಣಾಭಿವ್ಯಜ್ಞ' ಮತ್ತು ಪಂ.ರಾಜ್‌, ಸಚಿವರು. 
ಕೆ.ಎಸ್‌, ಈಶ್ಸರಪ್ಪ 
ಗ್ರಾಮೀಣಾಭಿವೃದ್ಧಿ ಮೆತ್ತ 


ಪಂಚಾಯಶ್‌ ರಾಜ್‌ ಸಚಿವರು 


ಎಧಾನ ಪರಿಪತ್ತಿನ ಚುಕ್ಕಿ ಗುರುತಿಲ್ಲದ ಪ್ರಸ್ನೆ: 583 ಕೈ ಅನುಬಂಧ-1 


- ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿರುವ ಶಾಸನಬದ್ಧ ಅನುದಾನ ಅನುದಾನದ ಜಿಲ್ಲಾವಾರು ವಿವರ 


He CED a ——] 
ES EN NS NS NN 
278502196 278502196 242560186 242560186 250884644 20907054 


|] 

| 

SEN 

2 | 
3 | 
| 4 [Bors ato J] 1eosie2os | 10ooie2ss | 216525730 | 21652570 | 163s20ses | 15626800 | 
Ls [Boned 7) | 16436252 15864212 
| 
| 
[10 | 


ವ 18084699 
3750 


EE 3 
SE 
ll 


| _ 1586212 | 
| _ 23629123 | 
|_ 18084699 | 
|_25721504 | 
| _ 23905761 | 
3: | 311956326 | 311956326 | 305507526 | 305507526 | 313355544 | 26112962 | 
12 [osetd | 332970264 | 332970064 | 2p38sse0s | 263849808 | 317756852 | 26679738 | 
| 13 [poms | 213515020 | 213515020 | 200431372 | 200431372 | 203696932 
| 18 fies {| 177286275 | 277286275 | 18694748 | 18694774 | 1808436 | 15734870 | 
as [rs | 402013187 | 442213187 | 650279672 | 450270672 | 452236600 | 3768628 | 
[16 [seo | 321666834 
[22 [sewn | 2isesnoe | arises | 407169562 | 40789982 | s16359356 | 34696613 | 
|_ 21450032 | 
[33270250 | 
|_36542198_ | 
| _22668135 | 
| 21825621 |} 
| _ 28070598 | 
| 50161364 | 
|_ 13843700 | 
|_21655098_ | 
|_ 26520301 | 
|_ 17383410 | 
[_ 752491667 | 


3] 
NN ETN ETN ESN ESN ETN ETT 
EN EN ENE TN ESN EN ETN WET 
2S sovesosoo | sososesoo assess —ws7assoes—[—ssosocse0 —|—Sossiise 
3am — sons —|—2s0neoss aor ——2esone [orion —|—srosens 
[ree ——T22o2osens | 226289605 | 2700655 27005085 [2690s iensoni 
sag Trine | sniarras —|—s39009n00—|—ss902sioo—|—saesni7s [20070558 
see san sor eosin [coves —|—eoisicass —[—S0ieises 
13848700 
BENG 500s 659098 
3] 
3] 


ನಿಜಯಾಮರ 334468805 334468805 318581551 318581551 318268576 26522381 
ಯಾದಗಿರಿ 210817058 210817058 204433952 204433952 208600916 17383410 
9029900000 | 9029900000 | 9029900000 | 9029900000 | 9029900000 | 752491667 


ಮೆತ್ತ "ನ1ಂಯು ಉಟ್ಛಿಭಿಯೆ an ಉಗ ಗತ ಖಯ ಪೂರಿ ಸುವಿ: 


? 


9329.78 


.45 6040.45 


)7.96 


silos sass 
NERF: 


19315.67 


1348094] 3348094) 1ನ 


A] 
6 


12265.3 


wy 
ili" 
p | 


3 


[UTTARA KANNADA 


358517.26|] 358517.26 


2018-19 and 2019-20 Releases a5 per Audit report 
2020-21- Dt:02.02.2021, In MIS cummulated diture is actual expenditure) 


ವಿಧಾನ ಪರಿಷತ್ತಿನ ಚುಳ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯ:583ಕೆ ಅನುಬಂಧ-1 
(ರೂ. ಲಕ್ಷಗಳಲ್ಲಿ) 


15ನೇ ಹಣಕಾಸು 
14ನೇ ಹಣಕಾಸು ಆಯೋಗದ ಅನುದಾನ ಆಯೋಗದ ಅನುದಾನ 


4210.46 
4781.50 


[2 
a 
SY 


1184.60 


pa 


7 1649.44 
18 1316.01 
19 [ಕೊಡಗು 
20 |ಕೋಲಾರ 


| 18 | 
| 39 | 
| 20 | 


002) 13856.53 
34ರ: 6163.45 


y ವಿಧಾನಪರಿಷತ್ತಿನ ಚುಳೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 583 


2018-19ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ gs ಬಿಡುಗಡೆ ಮಾಡಲಾದ, ಬಳಕೆಯಾಗಿರುವ 
ಅನುದಾನ ವಿವರ 
ಯೋಜನೆ: ಸಚ್ಮೆ ಭಾರತ್‌ ಮಿಷನ್‌-ಗ್ರಾಮೀಣ 
ಲೆಕ ಶೀರ್ಷಿಕೆ: 2215-01-198-6-01-300 
(ರೂ. ಅಕೆಗಳಲ್ಲಿ) 
7] 2018-19 2019-20 2020-21 
ಸ ಜೆಲ್ಲೆಯ ಹೆಸರು | ಬಿಡುಗಡೆ [ಯಾದ | ಬಿಡುಗಡೆ ಯಾದ | ಬಿಡುಗಡೆ ಯಾದ 
“ಆಮದಾನ ಅನುಬಾನ ಅನುದಾನ ಅನುದಾನ ಅನುದಾನ ಅನುದಾನ 
1 ಬಾಗಲಕೋಟಿ 2835.48 3430.43 1203.25 1001.72 2086.89 1102.91 
2 |ಬೆಂಗಳೂರು ಗ್ರಾ. 215.22 78.72 686.45 450.86 561.02 49748 
3 [ಬೆಂಗಳೂರು ನ | 103.36 80.28 27445 194,47 889.86] 88.38 
4 [ಬೆಳಗಾವಿ 16213.23 16691.42 1325.69 1225.99 4578.92 2665.85 
5 |ಬಳ್ಳಾರಿ 4843.17 4691.34 5079.61 3833.47 1999.62 1583.49 
6 |ಬೀದರ್‌ 11961.53 12630.07 1388.18 913.22. 1342.20} 688.76 
7 |ವಿಜಯಪುರ 8641.38 10080.40 4705.23 2988.90. 2407.41 1609.52 
8 |ಚಾಮರಾಜನಗರ 1018.30 1488.46 1658.20 1001.85| 1778.12 1325,72 
9 ಚಿಕ್ಕಮಗಳೂರು 338.11 1914.03 1461.25 800.16 819.40 346.76 
10 ಚಿತ್ರದುರ್ಗ 3045.75 3830.04 3365.80 2858.97 2079.33 1585.34 
11 ದಾವಣಗೆರೆ 520.08 420.72 76923] ° 90805 1470.49 862.21 
12 ಧಾರವಾಡ 23.301 409.78 3604.49 2681.18 1198.34 1137.36 
13 |ಗದಗ 778.92 645.06 901.69 775.31 727.94 416.49 
14 |ಕಲ್ಮುರ್ಗಿ 5750.39 6221.66 4577.72 3714.38 3080.02 2706.84 
15 |ಹಾಸನ p 1175.18 816.48 | 197723) 121460 814.04 
16 [ಹಾವೇರಿ 729.64 702.18 2344.03 1563.74 1153.21 869.63 
17 ಕೊಡಗು 36.24 5265 734.35 294.07 321.93 426.57 
18 [ಕೋಲಾರ 696.86 761.45 500.78 739.26 1236.77 31242 
19 [ಕೊಪ್ಪಳ 776.80 734.00 2204.82 1391.53 1085.02 1217.71 
20 ಮಂಡ್ಯ } 336.56 31083/ 743.70 448,29 1524.43 730.85 
21 ಮಂಗಳೂರು if 388.38 23790) 836.05 568.19. 953.14 664.12 
22 ಮೈಸೂರು 2086.60} 2524.07 1326.22 1096.95 2511.82 1457.63 
2 |ರಾಯಚೂರು 14318.49 15519.11 3001.16 2101.22 2515.47 2114.63 
2 |ಶಿವಮೊಗ್ಗೆ 1 314.56 203.82 2173.53 1620.73 1096.32 822.74 
25 |ತುಮಕೂರು 7603.62 7984.96} 1867.25 2289.86 273948] 1075.81 
26 (ಉಡುಪಿ 304.26 260.71 469.36 313.24 1161.80 383.75 
27 ಚಿಕ್ಕಬಳ್ಳಾಪುರ 2250.76 377.75 1116.01 1055.47 649.47 ಸ 
28 [ರಾಮನಗರ 1352.36 84215 824.43 971.33 1354.78 518.12 
29 [ಉತ್ತರಕನ್ನಡ 59495| 47318 132859 orl 878.71 247.63 
30 |ಯಾದಗಿರಿ 5774.41 6954.29 3144.47 225003 1797.72 1696.61 
ಜಲೆಗಳು ಒಷ್ಟು 95027.89|  101367.95]  55760.59|[ __ 43270.45| 4721424] 30269.53 


* ವೆಚ್ಚವಾದ ಅನುದಾನದಲ್ಲಿ ಆರಂಭಿಕ ಶಿಲ್ಕು ಸೇರಿರುತ್ತದೆ. 

ಟಿಪ್ಪಣಿ: ಸಜ್ಜ ಭಾರತ್‌ ಮಿಷನ್‌ (ಗ್ರಾ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿರುವುದರಿಂದ ಕೇಂದ್ರದ ಪಾಲಿನ 
ಅನುದಾನ ಶೇ.60 ಹಾಗೂ ರಾಜ್ಯದ ಪಾಲಿನ ಅನುದಾನ ಶೇ.40 ಸೇರಿದಂತೆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ಸದರಿ 
ಅನುದಾನವು ಬೇಡಿಕೆಯನುಸಾರ ನೇರವಾಗಿ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಲಾಗುತ್ತದೆ. ಜಿಲ್ಗೆಗಳಿಗೆ ಬಿಡುಗಡೆ 
ಮಾಡಿರುವ ಅನುದಾನದಲ್ಲಿ ಆರಂಭಿಕ ಶಿಲ್ಕು ಸೇರಿರುತ್ತದೆ. 


